ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ 


133 

; ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ 

: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 29.01.2021 


| ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರು ಬಸ್‌ ಚಾಲನೆ 
ಮಾಡುವ ವೇಳೆ ತಮ್ಮ ಮೊಬೈಲ್‌ ಫೋನ್‌ 
ಬಳಕೆ ಮಾಡಿ ಕರ್ತವ್ಯ ಲೋಪ ಎಸೆಗಿರುವ 
ಪ್ರಕರಣಗಳನ್ನು 

ಚಾಲಕರ 


ಪತ್ತೆಹಚ್ಚಲಾಗಿದೆ.(ಡಿಪೋವಾರು 
ಹೆಸರು ಸಹಿತ ವಿವರ ನೀಡುವುದು) 


F - 
Ed ಪ್ರಶ್ನೆ ಉತ್ತರ 
ಜುಲೈ-2020 ರಿಂದ. ಡಿಸೆಂಬರ್‌ ಜುಲೈ-2020 ರಿಂದ ಡಿಸೆಂಬರ್‌ ' ಅಂತ್ಯದವರೆಗೆ 
ಅಂತ್ಯದವರೆಗೆ ಬೆಂಗಳೂರು ಮಹಾನಗರ | ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರು ಬಸ್‌ 


ಚಾಲನೆ ಮಾಡುವ ವೇಳೆ ತಮ್ಮ ಮೊಬೈಲ್‌ ಫೋನ್‌ ಬಳಕೆ ಮಾಡಿ 
ಕರ್ತವ್ಯ ಲೋಪ ಎಸೆಗಿರುವ 22 ಪ್ರಕರಣಗಳಿದ್ದು, ವಿವರಗಳನ್ನು 
ಅನುಬಂಧದಲ್ಲಿ ನೀಡಲಾಗಿದೆ, 


ಈ ರೀತಿಯ ಕರ್ತವ್ಯ ಲೋಪ ಎಸೆಗಿರುವ 
ಚಾಲಕರ ವಿರುದ್ದ ಸಂಸ್ಥೆ ಯಾವ 
ನಿಯಮದಡಿ ಏನು ಕಮ ಕೈಗೊಳ್ಳಲಿದೆ; 


ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ (ನಡತೆ ಮತ್ತು 
ಶಿಸ್ತು ನಿಯಮಾವಳಿ, 1971 ಹಾಗೂ ಈ 
ಬೆಂ.ಮ.ನ.ಸಾ.ಸಂಸ್ಥೆ ಯಿಂದ ಹೊರಡಿಸಿದ ಸುತ್ತೋಲೆ 
ಸಂಖ್ಯೆ:512/2020ರನ್ನಯ ಕರ್ತವ್ಯ ಲೋಪ ಎಸೆಗಿರುವ ಜಾಲಕರ 
ವಿರುದ್ದ ಕ್ರಮ ಕೈಗೊಳ್ಳಲಾಗುತ್ತದೆ. 


ಬಗ್ಗೆ 


ಲ್ಲ ಪ್ರಯಾಣಿಸುವ ' ಪ್ರಯಾಣಿಕರ 
ಜವಾಬ್ದಾರಿ ಚಾಲಕರ ಮೇಲಿದ್ದು, ಚಾಲಕರು 
"ಈ ರೀತಿ ಮೊಬೈಲ್‌ ಫೋನ್‌ ಬಳಕೆ ಮಾಡಿ 
ಪ್ರಯಾಣಿಕರ ಜೀವನದ ಜೊತೆ . ಚಲ್ಲಾಟ 
ಆಡುವ ಈ ಉದ್ದಟಿತನವನ್ನು 
ಕೊನೆಗಾಣಿಸುವ ಅಗತ್ಯವಿದ್ದು, 
ಕೈಗೊಳ್ಳುವ ಕ್ರಮಗಳಾವುವು; 


ಬಸ್‌ನಲ್ತಿ 


ಸರ್ಕಾರ 


| ಬೆಂ.ಮ.ನ.ಸಾ.ಸಂಸ್ಥೆ ಯಿಂದ ಹೊರಡಿಸಿದ ಸುತ್ತೋಲೆ 
ಸಂಖ್ಯೆ:512/2020 ರಲ್ಲಿನ ನಿರ್ದೇಶನದಂತೆ ಮೊಬೈಲ್‌ 
ಪ್ರಕರಣಗಳಲ್ಲಿ ಕೆಂಪು ಗುರುತಿನ ಪ್ರಕರಣ (Rಖಲ)ವೆಂದು 
ದಾಖಿಲಿಸಿಕೊಂಡು, ನೌಕರರಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 
ಸಂಸ್ಥೆ (ನಡತೆ ಮತ್ತು ಶಿಸ್ತು ನಿಯಮಾವಳಿ, 1971ರ ನಿಯಮ, 
22 ರಡಿಯಲ್ಲಿ ಆಪಾದನಾ ಪತ್ರವನ್ನು ಜಾರಿ ಮಾಡಿ, ನಿಯಮ 18 
(ಎ) ರನ್ವಯ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ 
ಕಡ್ಡಾಯವಾಗಿ ಘಟಕ ಬದಲಾಯಿಸಿ ವರ್ಗಾವಣೆ ಮಾಡಲಾಗುತ್ತಿದೆ. 


ಮೇಲ್ಕಂಡ ಅವಧಿಯಲ್ಲಿ ಪತ್ತೆಹಚ್ಚಲಾದ 
ಪ್ರಕರಣಗಳಲ್ಲಿ ಎಷ್ಟು ಜನ ಚಾಲಕರ ವಿರುದ್ಧ 
ಯಾವ ಕ್ರಮ ಕೈಗೊಳ್ಳಲಾಗಿದೆ; 


(ಡಿಪೋವಾರು ಜಾಲಕರ ಹೆಸರು ಸಹಿತ 
ವಿವಿರ ನೀಡುವುದು)" ಕ್ರಮ ಕೈಗೊಳ್ಳದೇ 
ಇದ್ದಲ್ಲಿ ಕಾರಣಗಳೇನು; ಎಷ್ಟು ಸಮಯದಲ್ಲಿ 
ಅಂತಹ ಚಾಲಕರ ವಿರುದ್ಧ ಕ್ರಮ 
ಕೈಗೊಳ್ಳಲಾಗುವುದು; 


ಮೇಲ್ಕಂಡ ಅವಧಿಯಲ್ಲಿ ಕರ್ತವ್ಯದ ವೇಳೆಯಲ್ಲಿ 
ಮೊಬೈಲ್‌ ಫೋನ್‌ ಸಂಭಾಷಣೆ ಮಾಡಿರುವ ಚಾಲಕರುಗಳ 
ವಿರುದ್ಧ ಕ್ರಮ ಕೈಗೊಂಡಿರುವ" ವಿವರಗಳನ್ನು ಅನುಬಂಧದಲ್ಲಿ 
ಒದಗಿಸಲಾಗಿದೆ " ಹಾಗೂ ಸಂಸ್ಥೆಯ ಸಾಮಾನ್ಯ ಸ್ಥಾಯಿ ಆದೇಶ 
ಸಂಖ್ಯೆ: 26/2020-21, ದಿನಾಂಕ 30-11-2020 ರಲ್ಲಿನ 
ಮಾರ್ಗಸೂಚಿ ಸಂ. 6 ರಲ್ಲಿನ ನಿರ್ದೇಶನದಂತೆ ಕೆಂಪು ಗುರುತಿನ 
ಪ್ರಕರಣಗಳನ್ನು 03 ತಿಂಗಳ ಅವಧಿಯೊಳೆಗೆ ಇತ್ಯರ್ಥಪಡಿಸಲು 


ನಿರ್ದೇಶಿಸಲಾಗಿದ್ದು, ಅದರಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಚಾಲಕರ ವಿರುದ್ಧ, ಕ್ರಮ ಕೈಗೊಳ್ಳುವಲ್ಲಿ 
ಹಿರಿಯ ಅಧಿಕಾರಿಗಳು ವಿಳಂಬ ಧೋರಣೆ 
ಅನುಸರಿಸುತ್ತಿರುವುದು . ಅಥವಾ ಜಾಲಕರ 
ಜೊತೆ ಶಾಮೀಲಾಗಿ ಕ್ರಮ ಕೈಗೊಳ್ಳದೇ 
ಇರುವ ಸಾಧ್ಯತೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಅಂತಹ 
ಅಧಿಕಾರಿಗಳ ವಿರುದ್ದ ಸರ್ಕಾರ ಯಾವ ಕ್ರಮ 


'ಸಂಸ್ನೆಯಲ್ಲಿ 


La) ಹು 


ಚಾಲಕರ ವಿರುದ್ದ ಕಮ ಕೈಗೊಳ್ಳುವಲ್ಲಿ 
ಎ ಖಿ ಭಿ" 


ಹಿರಿಯ ಅಧಿಕಾರಿಗಳು ವಿಳಂಬ ಧೋರಣೆ ಅನುಸರಿಸುತ್ತಿರುವ 
ಕುರಿತು ಯಾವುದೇ ವರದಿ/ದೂರುಗಳನ್ನು ಸ್ಟೀಕೃತವಾಗಿರುವುದಿಲ್ಲ. 


ಕೈಗೊಳ್ಳಲಿದೆ? 
೪ 


ಟಿಡಿ 06 ಟಿಸಿಕ್ಕೂ 2021 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತಿಗಳು ಹಾಗೂ 
ಸಾರಿಗೆ ಸಚಿವರು 


LO ಅಗುಬಂಧ *- ರ್ರ] # 


ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ; ಕೇಂದ್ರ ಕಛೇರಿ : ಬೆಂಗಳೂರು 


ಬೆಂಮಸಾಸಂಸ್ಥೆಯಲ್ಲಿ ಜುಲೈ-2020 ರಿಂದ ಡಿಸೆಂಬರ್‌-2020 ರವರೆಗೆ ದಾಖಲಾದ ಚಾಲಕರ 
ವಿರುದ್ಧ ವಾಹನ ಚಾಲನೆ ಮಾಡುವಾಗ ಮೊಬೈಲ್‌ ಪೋನ್‌ ಬಳಸಿರುವ ಪ್ರಕರಣಗಳ ವಿವರ 


Mises 
ಶ್ರೀಯುತರ ಹೆಸರು ಹುದ್ದೆ ಬಲ್ಲೆ ಸಂಖ್ಯೆ ತಕರ ಜರುಗಿದ ಪ್ರಕರಣದ ಪ್ರಸ್ತುತ ಹಂತ / ತೆಗೆದುಕೊಂಡ ಕ್ರಮದ ವವರ 
ತರಬೆಔ ಚಾಲಕ em {- RR ಸೂಚನಾ ಪತ್ರ ನೀಡಲಾಗಿದೆ. ಹಾಗೂ ಘಾ | 
2 ರ್‌ ಚಾಲಕೆ 21161 ET ees ಪತ್ರ ನೀಡಲಾಗಿದೆ ಹಾಗೂ ಘಟಕ-34 ಕ್ಕ ವರ್ಗಾಯಿಸಿ 
3 ಜಾಂ TT 12-10-20 _ರೂಸ0000೦/0 ಕಂತುಗಳಲ್ಲಿ ವೇತನದಲ್ಲಿ ಕಡಿತಗೊಳಿಸಲಾಗಿದೆ. 
4 | ಪಠ್ಲಿಮ | 3 ಶ್ರೀನಿವಾಸಕೆ 3 04-1-20 |ಆರೋಪಣಾ ಪತ್ರ ನೀಡಲಾಗಿದೆ, ಹಾಗೂ ಘಟಕ? ಸ್ಥ ಪರ್ಗಾಯಾಸವಾಗಡ 
57 ಪಶ್ಚಿಮ 1 17 ವಿಜಯ್‌ ಕುಮಾರ್‌ ಬವ ಚಾಲಕ 30455 | 06-11-20 [ಅರೋಪಣಾ ಪತ್ರ ನೀಡಲಾಗಿದೆ ಹಾಗು ಘಾ ಕ್ಕ ವರ್ಗಾಯಿಸಬಾಗಿಡೆ } 
6 | ಪಶ್ಚಿಮ | 16 1ಧನುಂಜಯ್‌ Ig ಚಾಲಕ 22814 IT ಕಾವಾ ಪತ್ರ ನೀಡಲಾಗಿದೆ, ಹಾಗೂ ಘಟಕ-36 ಕೈ ವರ್ಗಾಯಿಸಲಾಗಿದೆ 
7 ಪಶ್ಚಿಮ I 37 ರವಿಕುಮಾರ್‌ ಜಿ.ಎಸ್‌, ಚಾಲಕ | RT 07-12-20 ನರಾಡನಾ ಪತ್ರ ನೀಡಲಾಗಿದೆ, ಹಾಗೂ ಘಟಕ-16 ಕ್ಕ ವರ್ಗಾಯಿಸಲಾಗಿದೆ 
8 ಪಶ್ಚಿಮ 31) ವಾಸುದೇವ " ಚಾಲಕ 13665 | 10-12-20 ಆರೋಪಣಾ ಪತ್ರ ನೀಡಲಾಗಿದೆ ಹಾಗೂ ಪಟಕ-2 ಕ್ಕೆ ವಗಾನಯಿಸಲಾಗಿದೆ 
9 I 31 ನಾಗರಾಜು ಹೆಚ್‌. ಆರ್‌ —— ಚಾಲಕ WET | 29-12-20 ಆರೋಪ ಪತ್ರ ನೀಡಲಾಗಿದೆ ಹಾಗೂ ಘಟಕ-35 ಕ್ಕೆ ವರ್ಗಾಯಿಸಲಾಗಿದೆ 
ಫಾರ್‌ ಜಾಫರ್‌ ಶರೀಫ್‌ T ಚಾಲಕ ~ 14109 23-1-20 ಆರೋಪ ಪತ್ರ ನೀಡಲಾಗಿದೆ, ಹಾಗೂ ಘಟಕ-32 ಕ್ಸ ವರ್ಗಾಯಿಸಲಾಗಿದೆ y 
ಸರ್‌ ರಾಜ್‌ಮಾರ್‌ ಎಂ ——T ಜಾವ SCE eT) ಕಾಪಾ ಪತ್ರ ನೀಡಲಾಗಿದೆ. ಹಾಗಾ ಘನಾಗ್ಗ ಸನಾಮಾನಾಡ 
ಪೂರ್ವ 38 ಅಶೋಕ ಭಾಳಪ್ಪ ತರಬೇತಿ ಚಾಲಕ } 21802 20-11-20 ಕಾರಣ ಕೇಳುವ ಸೂಚನಾ ಪತ್ರ ಪತ್ರ ನೀಡಲಾಗಿದೆ, ಹಾಗೂ ಘಟಕ-27 ಕ್ಕ ವರ್ಗಾಯಿಸಲಾಗಿದೆ 
ಪೂರ್ವ"! ಶಿವಾ | ತರಬೇತಿ ಚಾಲಕ J 24824 04-7-20 os ಕೇಳುವ ಸೂಚನಾ ಪತ್ತ ನೀಡಲಾಗಿ ಫಾ ಕ್ಕ ವರ್ಗಾಯಿಸಲಾಗಿದೆ § 
ಪೂರ್ವ ಮಹೇಂದ್ರ ಎಂ ಚಾಲಕ: 14895 18-12-20 [ಆರೋಪಣಾ ಪತ್ರ ನೀಡಲಾಗಿದೆ, ಹಾಗೂ ಘಟ ಕೈ ವರ್ಗಾಯಿಸಲಾಗಿದೆ 
ಹೂರ್ಷ ಸಿದ್ದಪ್ಪ ಸರವಗಿ ಚಾಲಕೆ 17681  |ಆರೋಪಣಾ ಪೆತ್ರ'ನೇಷಲಾಗಿದ. ಹಾಗಾ ಘಟಕ-32 ಕೈ ವರ್ಗಾಯಿಸಲಾಗಿದೆ 
ನಾ ಮಾ TT ಜಾ | ಆರೋಪಣಾ ಪತ್ರ`ನೀಡಲಾಗಿಡೆ. ಹಾಗಾ ಪಣ ಸ್ಥ ವರ್ಗಾಯಸವಾಗಿಡೆ | 
ಸಾರ್‌ ನಾಗಾ ತರಪೆಚ ಜಾರ್‌ | 3s [3 ಕಾರಣ' ಕೇಳುವ ಸೂಚನಾ ಪ್ರ ಜಾರಿಯಾಗಿದ್ದು ನಾಗೂ ಘಾ ಕ್ಸ ವರ್ಗಾಣಾತ 
ಉತ್ತರೆ ಶೇಂ | ಚಾಲಕ 15686 i ಶಿಸ್ತು ಪ್ರಹಿಯಿ ಜಾರಿಯನ್ಲರುತ್ತದ — 
ಉತರ ನಾಗಾಂದ್ರ ss 2005} 30-16-30 |ಠಸು ಪಯ ಜಾರಿಯಕ್ಷರಾತಡ — 
ಉತ್ತರ ಅಬ್ದುಲ್‌ ಶರೀಫ್‌ ಬಾಲಕ Wi 10597 | T72-7 ಶಿಸ್ತು ಪ್ರಕ್ರಿಯೆ ಜಾರಿಯಲ್ಲಿರುತ್ತಡತೆ | 
1] | ಈಶಾನ ಕವಿ ಹೊನ್ನೇಗೌಡ TE 9470 | 28-2-30 [ಶಿಸ್ತು ಪ್ರಯ ಜಾರಿಯನ್ಲಿದಾದೆ - 
ಈಶಾ ರ್‌ ——— ETN ee) [SERRE 


4ರ 
1 ಮುಖ್ಯ ಸಿಬ್ರೆಂದಿ ವ್ಯವಸ್ಥಾಪಕರು 


ಬೆಂಮಸಾಸಂಸೆ, ಕೇಂಧ್ರ ಕಛೇರಿ 


